: ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ": 
ಸದಸ್ಯರ ಹೆಸರು 

ಉತ್ತರಿಸಬೇಕಾದ ದಿನಾಂಕ , 
ಉತ್ತರಿಸುವ ಸಚಿವರು 


`ಕರ್ನಾಟಕ ವಿಧಾನ ಪರಿಷತ್ತು 


1523(1735) 
ಡಾ : ಚಂದಶೇಖರ್‌ ಬಿ. ಪಾಟೀಲ್‌ (ಪದವೀಧರರ ಕ್ಷೇತ್ರ) 
22.03.2021 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಉತ್ತರ 


ಸರ್ಕಾರ`` ಪೌಢ 'ಶಾಲೆ' ಮತ್ತು 
ಅನುದಾನಿತ ಶಾಲೆಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಮುಖ್ಯ 
ಗುರುಗಳಿಗೆ ರೂ.500/-ಗಳ 
ವಿಶೇಷ ಭತ್ಯೆ ನೀಡದೇ 
ಇರುವುದರಿಂದ ಅವರ 
ಸೇವೆಯುದ್ದಕ್ಕೂ 
ವೇತನಬಡ್ಡಿ 
ವಂಚಿತರಾಗಿದ್ದು, 
ಕಿರಿಯ ನೌಕರರಿಗಿಂತ 
ಸಂಬಳ ಪಡೆಯುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಸಿಗದೇ 
ಇದರಿಂದ 


ಒಂದು |: 


ಕಡಿಮೆ | 


ಬಂದಿದೆ. 


ಆ) 


ಬಂದಿದ್ದಲ್ಲಿ ಇದನ್ನು ಸರಿಪಡಿಸಲು 
ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು ಹಾಗೂ ಯಾವ 
ಕಾಲಮಿತಿಯೊಳಗೆ 
ಸರಿಪಡಿಸಲಾಗುವುದು? 
ನೀಡುವುದು) 


(ವಿವರ 


ಸರ್ಕಾರದ ಆಡೇಶ್‌' ಸಂಖ್ಯೆ `ಇಡಿ'264 ಎಸ್‌ಎಲ್‌ಬಿ 
2012, ದಿನಾಂಕ:09/05/2012ರ ಆದೇಶದಲ್ಲಿ ಸರ್ಕಾರಿ 
ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ ರೂ.300/-, 
ಸರ್ಕಾರಿ / ಅನುದಾನಿತ ಪೌಢಶಾಲಾ ಸಹ ಶಿಕ್ಷಕರುಗಳಿಗೆ 
ರೂ.400/- ಹಾಗೂ ಸರ್ಕಾರಿ 1 ಅನುದಾನಿತ ಪದವಿ 
ಪೂರ್ವ ಕಾಲೇಜುಗಳ ಉಪನ್ಮಾಸಕರುಗಳಿಗೆ ರೂ.500/ಗಳು 
ಮಾತ್ರ ಅನ್ನ್ವಯವಾಗುವಂತೆ ವಿಶೇಷ ಭತ್ಯೆಗೆ ಅವಕಾಶ 
ಕಲ್ಪಿಸಿದೆ. ಆದರೆ ಸರ್ಕಾರದ ಆದೇಶ ಸಂಖ್ಯೆ ಆಇ 08 
ಎಸ್‌ಆರ್‌ಪಿ 2006, ದಿನಾಂಕ:29/3/2006, ಸರ್ಕಾರದ 
ಆದೇಶ ಸಂಖ್ಯೆ ಆಇ 14 ಎಸ್‌.ಆರ್‌. ಪ 2006, 
ದಿನಾಂಕ:12/05/2016 ಹಾಗೂ ಸರ್ಕಾರದ ಆದೇಶ ಸಂಖ್ಯೆ 
ಇಡಿ 264 ಎಸ್‌ಎಲ್‌ಬಿ 2012, ದಿನಾಂಕ:09/05/2012ರ 
ಆದೇಶಗಳಲ್ಲಿ" ಮುಖ್ಯ ಶಿಕ್ಷಕರು / ತತ್ಸಮಾನ ವೃಂದದ 
ಶಿಕ್ಷಕರುಗಳಿಗೆ ವಿಶೇಷ ಭತ್ಯೆ ಕಲ್ಪಿಸಿರುವುದಿಲ್ಲ. 
ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ 06 
ಎಸ್‌ಆರ್‌ಪಿ 2018, ದಿನಾಂಕ:19/04/2018ರ ಆದೇಶದಲ್ಲಿ 
ಇನ್ನೂ ಮುಂದೆ ಈ ಹಿಂದಿನ ಆದೇಶಗಳ ಪ್ರಕಾರ 
ದಿನಾಂಕ:0144/2018 ರಿಂದ ಜಾರಿಗೆ ಬರುವಂತೆ ಯಾವ 
ಶಿಕ್ಷಕನೂ ಕೂಡ ವಿಶೇಷ" ಭತ್ಯೆಯನ್ನು ಪಡೆಯಲು 
ಅರ್ಹನಿರುವುದಿಲ್ಲ. 
ಸರ್ಕಾರದ ಆದೇಶದ ಸಂಖ್ಯೆ ಆಇ 28 ಎಸ್‌ಆರ್‌ಪಿ 
2018, ದಿನಾಂಕ:20/0/2018ರ ಆದೇಶದಲ್ಲಿ ಸರ್ಕಾರಿ 
/ಅನುದಾನಿತ ಪ್ರೌಢಶಾಲಾ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು 
ಹಾಗೂ ಸರ್ಕಾರಿ /ಅನುದಾನಿತ ಪದವಿ ಪೂರ್ವ ಕಾಲೇಜಿನ 
ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರಿಗೆ 


ಸ 
U 


ನನಾ oS ಹ 
ಮಂಜೂರು ಮಾಡಿರುವ ಒಂದು ಹೆಚ್ಚುವರಿ ವೇತನ 
ಬಡ್ಡಿಯನ್ನು, 2018ರ ಪರಿಷ್ಠ್ಮತ ವೇತನ ಶ್ರೇಣಿಗಳಲ್ಲಿ ಆಯಾ 
ಶಿಕ್ಷಕರುಗಳಿಗೆ  ಅನ್ನಯಿಸುವ ವೇತನ ಶ್ರೇಣಿಯಗಳಲ್ಲಿ 
ಪಡೆಯುತ್ತಿರುವ ಮೂಲ ವೇತನದೊಂದಿಗೆ 
ದಿನಾಂಕ:01/11/2018ರ೦ದ ಜಾರಿಗೆ ಬರುವಂತೆ ಮೂಲ 
ವೇತನಕ್ಕೆ ವಿಲೀನಗೊಳಿಸಿದೆ. 


71 ಎಸ್‌ಎಲ್‌ಬಿ 2021 


ಥ್‌ ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು 


